ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 


ವಿಷಯ 


1990 
ಶ್ರೀ ಕಾಂತರಾಜ್‌ (ಬಿ ಎಂ ಎಲ್‌) 
 ಪುಳೀಯ ಸಂಸ್ಥೆಗಳ ಕ್ಷೇತ್ರ 
ತುಮಕೂರು ಜಿಲ್ಲೆ ಪವಾಸೋದ್ಯಮ' ಕುರಿತು. 


ಉತ್ತರಿಸುವ ದಿನಾಂಕ 27-03-2020. 
ಉತ್ತರಿಸುವ ಸಚಿವರು ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 
ಯುವ ಸಬಲೀಕರಣ ಮತ್ತು: ಕ್ರೀಡಾ ಸಚಿವರು... . 
le rn ನ Fe Se ದ ಘತ್ತರ ನ್‌ ್‌ ಗಾರ್‌ ನ್‌ 
2015-20ನೇ ಸಾಲಿನ್‌ ತುಪಹೂದ 207920ನೇ ಸಾಲಿನಲ್ಲಿ ತುಮಕನರು ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ 
ಜಿಲ್ಲೆಗೆ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ | ಅಭಿವೃದ್ಧಿಗಾಗಿ 17 ಕಾಮಗಾರಿಗಳನ್ನು ರೂ.1923.00 ಲಕ್ಷಗಳ ಅಂಬಾಜು 


ಮಂಜೂರು ಮಾಡಿರುವ ಅನುಬಾನವೆಷ್ಟು; 


ಅ) | ಮಂಜೂರಾದ ಅನುದಾನದಲ್ಲಿ ತುಮಕೂರು 


ಜಿಲ್ಲೆಯಲ್ಲಿ ಯಾವ ಯಾವ 
ಕಾಮಗಾರಿಗಳನ್ನು ಕೈಗೊಂಡು ಯಾವ 
ಯಾವ ಸ್ಥಳಗಳನ್ನು ಅಭಿವೃದ್ಧಿಪಡಿಸಲಾಗಿದೆ 
ಹಾಗೂ ಈ ಕಾಮಗಾರಿಗಳಿಗೆ |' 
ವಿನಿಯೋಗಿಸಿರುವ ಹಣವೆಷ್ಟು (ವಿವರ 
ನೀಡುವುದು) 


| ವೆಚ್ಚದಲ್ಲಿ ಕೈಗೊಳ್ಳಲು ಮಂಜೂರಾತಿ ನೀಡಲಾಗಿದೆ. ಈ ಪೈಕಿ ಪ್ರಸಕ್ತ 


$ 
ಸಾಲಿನಲ್ಲಿ ರೂ.1089.00 ಲಕ್ಷಗಳ ಅನುದಾನವನ್ನು ಅನುಷ್ಠಾನ ಸಂಸ್ಥೆಗಳಿಗೆ 
ಬಿಡುಗಡೆ ಮಾಡಲಾಗಿರುತ್ತದೆ. ವಿವರ ಕೆಳಗಿನಂತಿದೆ. 


(ರೂ.ಲಕ್ಷಗಳಲ್ಲಿ) 
ಸರ್ಕಾರವು 2019-20ನೇ 
' ಲಿ 

ಕ್ರ. ಯೋಜನೆಯ ಅನುಮೋದನೆ ಅಂದಾಜು ಗ ನಿ 
ಸ pS - Ue 

ಸಂ ಹೆಸರು ಕಾಮಗಾಕಿಗಳ | ನಶೆ | ಮ್ಹಡಿರುವ 

ಸಂಖ್ಯೆ ಅನುದಾನ 

11 ಬಂಡವಾಳ `ವೆಚ್ಚ 16 $ಠರ-0ರ 3ಕಠಕರಿ 

2. |ಕೆಟಿವಿಜಿ. | "1 973.00 129.50 

ಒಟ್ಟು 17 1923.00 1089.00 


ಮೇಲ್ಕಂಡ ಕೋಷ್ಟಕದಲ್ಲಿ ತಿಳಿಸಿರುವಂತೆ,2019-20ನೇ ಸಾಲಿನಲ್ಲಿ 
ತುಮಕೊರು ಜಿಲ್ಲೆಗೆ ಮಂಜೂರಾಗಿರುವ ಕಾಮಗಾರಿಗಳ ವಿವರ ಹಾಗೂ 
ಪ್ರಸಕ್ತ ಸಾಲಿನಲ್ಲಿ ಸದರಿ ಕಾಮಗಾರಿಗಳಿಗೆ ಬಿಡುಗಡೆ ಮಾಡಿರುವಅನುದಾನದ 
ವಿವರವನ್ನು ಅನುಬಂಧ-1 ರಲ್ಲಿ ಒದಗಿಸಿದೆ. 


” ಇ) [ಕಳೆದ ಸಾಲಿನಲ್ಲಿ ಬಂದ" ಅನುದಾನದಲ್ಲಿ] 


ಬಾಕಿ ಇರುವ ಕಾಮಗಾರಿಗಳನ್ನು 
ಪೂರ್ಣಗೊಳಿಸಲಾಗಿದೆಯೇ; ಇಲ್ಲದಿದ್ದಲ್ಲಿ, 
ಕಾರಣವೇನು; (ವಿವರ ನೀಡುವುದು) 


2018-19 ನೇ ಸಾಲಿನಲ್ಲಿ ತುಮಕೂರು ಜಿಲ್ಲೆಗೆ ಮಂಜೂರಾಗಿರುವ 
16 ಕಾಮಗಾರಿಗಳು ಮಂಜೂರಾಗಿದ್ದು, ಈ ಪೈಕಿ 01 ಕಾಮಗಾರಿಯನ್ನು 
ಪೂರ್ಣಗೊಳಿಸಲಾಗಿದ್ದು, ಉಳಿದ 15 ಕಾಮಗಾರಿಗಳು ವಿವಿಧ ಹಂತದಲ್ಲಿ 
ಇರುತ್ತದೆ. ವಿವರವನ್ನು ಅನುಬಂಧ-2 ರಲ್ಲಿ ಒದಗಿಸಿದೆ. 


ಈ) | 2020-21ನೇ ಸಾಲಿನಲ್ಲಿ ಪ್ರವಾಸೋದ್ಯಮ 


2020-21ನೇ ಸಾಲಿನ ಆಯವ್ಯಯದಲ್ಲಿ ರೂ.287.85 ಕೋಟಿ 


ಸ್ಥಳಗಳನ್ನು ಅಭಿವೃದ್ಧಿಪಡಿಸಲು | ಅನುದಾನವನ್ನು ಪ್ರವಾಸೋದ್ಯಮ ಇಲಾಖೆಗೆ ಒದಗಿಸಲಾಗಿರುತ್ತದೆ. 
ಕಾಯ್ದಿರಿಸಿರುವ ಅನುದಾನವೆಷ್ಟು ಈ ಈ ಪೈಕಿ ಪ್ರವಾಸೋದ್ಯಮ ಅಭಿವೃದ್ಧಿ ಯೋಜನೆಗಳನ್ನು ಈ 
ಅನುದಾನವನ್ನು ಜಿಲ್ಲಾವಾರು ಹಂಚಿಕೆ | ಕೆಳಕಂಡ ಲೆಕ್ಕಶೀರ್ಷಿಕೆ ಅಡಿ ಒದಗಿಸಿರುವ ಅನುದಾನದಲ್ಲಿ 
ಮಾಡಿರುವ ಬಗ್ಗೆ ಮಾಹಿತಿ ನೀಡುವುದು; ಕೈಗೊಳ್ಳೆಲಾಗುವುದು. 
3 “ಲೆಕ್ಕಶೀರ್ಷಿಕೆ ಯೋಜನೆ MR 
1 | 5452-01-800-0-10-436-ಸಬಾರ್ಡ್‌ ರಸ್ತೆಗಳು 27.85 
2 | 5452-01-800-0-14-132-ಬಂಡವಾಳ ವೆಚ್ಚಗಳು 20ರ 
3 | 5452-01-101-0-05-132- ಕರ್ನಾಟಕ 
ಪ್ರವಾಸೋದ್ಯಮ ವಿಷನ್‌ ಗ್ರೂಪ್‌ನ ಶಿಫಾರಸ್ಸುಗಳ 100.00 
ಅನುಷ್ಠಾನ 
ಒಟ್ಟು] 147.85 
2020-21ನೇ ಸಾಲಿನ ಕಯಾಯೋಜನೆ ಸಿಷ್ಣಪಡಿಸಬೆಾಗಿರುತ್ತದೆ. 
ಕಡತ ಸಂಖ್ಯೆ: ಟಿಒಆರ್‌' 126 ಟಿಡಿವಿ 2020 


.ಟ.ರಪ) 
ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ. ಹಾಗೂ 
ಯುವ ಸಬಲೀಕರಣ ಮತ್ತು ಕ್ಷೀಡಾ ಸಚಿವರು. 


ನ ಮೌನ್ಯ ವ ವಿಧಾನ ಪರಿಷತ್ತು ' ಸದಸ್ಯರು ತ್ರಿ ಕ್ರೀ ಕಾಂತರಾಜ್‌ (ಎಂಎಲ್‌). (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ರವರ ಚಿಕ್ಕ ಗುರುತಿಸ 
Ra ' } “ಪ್ರಶ್ನೆ ್ಸಿ ಸಂಖ್ಯೆ: 199೦ಕ್ಕೆ . | 
ಅನುಬಂಧ. Ye ” 


, 2೦19-2೦ನೇ ಸಾಅನಲ್ಲ ಬಂಡವಾಳ ವೆಚ್ಚ ಯೋಜನೆ ಅಡಿ ಹಾಗೂ ಕೆ.ಟ.ವಿ.”. ಯೋಜನೆ ಅಡಿ ತುಮಕೂರು ಜಲ್ಲೆಯಲ್ಲ 
ಪ್ರವಾಸೋದ್ಯಮ ಅಭವೃಧ್ಧಿಗಾಗಿ ಮಂಜೂರಾಗಿರುವ ಕಾಮಣಾರಿಗಳ ವಿವರ ಹಾಗೂ ಜಅಡುಗಡೆ ಮಾಡಿರುವ ಅನುದಾನದ 


ಕಾಮಗಾರಿಯ ಹೆಸರು 


ತುರುವೇಕರೆ ಮಾ. ry ಗಂಗಾಧರೇಶ್ವರ ದೇವಸ್ಥಾನ 
ಎದುರು ಇರುವ ಮಲ್ಲಾಘಟ್ಟಿ ಕೆರೆಗೆ ಬೋಟಿಂಗ್‌ ವ್ಯವಸ್ಥೆ 
ಕಾಮಗಾರಿ. (2019-20 ಬಂಡವಾಳ ವೆಚ ಸ್ಲೈಗಳು) 

ತಿಪಟೂರು ತಾಲ್ಲೂಕಿನ ಹೊನ್ನವಳ್ಳಿ ಶ್ರೀ ಲಕ್ಷ್ಮೀ ನಾರಾಯಣಸ್ವಾಮಿ 
ದೇವಸ್ಥಾನ ಮೂಲಭೂತ ಸೌಕರ್ಯ ಕಾಮಗಾರಿ. (2019-20 
ಬಂಡವಾಳ ವೆಚ್ಚಗಳು) 


ತಿಪಟೂರು ತಾಲ್ಲೂಕು ಅರಲಗುಪ್ಸೆ ಶ್ರೀ ಚನ್ನಕೇಶವಸ್ವಾಮಿ 
ದೇವಸ್ಥಾನ ಹತ್ತಿರ ಮೂಲಭೂತ ಸೌಕರ್ಯ ಕಾಮಗಾರಿ (2019- 
20 ಬಂಡವಾಳ ವೆಚ್ಚಗಳು) * 


ತುಮಕೂರು ಜಿಲ್ಲೆ, ಶಿರಾ ತಾಲ್ಲೂಕು. ಗೌಡಗೆರೆ ಹೋಬಳಿ, 
ಹೊನ್ನೇನಹಲ್ಲಿ ಗ್ರಾಮದ ಶ್ರೀ ಲಕ್ಸೀದೇವರ ದೇವಸ್ಥಾನದ ಬಳಿ 
ಶೌಚಾಲಯ ಹಾಗೂ' ಯಾತ್ರಿನಿವಾಸ ನಿರ್ಮಾಣ. (2019-20 
ಬಂಡವಾಳ ವೆಚ್ಚಗಳು) 


ತುಮಕೂರು ಜಿಲ್ಲೆಯ ಚೆಕ್ಕನಾಯಕನಹಳ್ಳಿ ತಾಲ್ಲೂಕು 
ಹುಳಿಯಾರು ಹೋಬಳಿಯ ಯಳನಾಡು-ಅರಸೀಕೆರೆಯ 
ಮಹಾಸಂಸ್ಥಾನ ಮಠದ ಬಳಿ ಯಾತ್ರಿನಿವಾಸ ನಿರ್ಮಾಣ. (2019- 
20 ಬಂಡವಾಳ ವೆಚ್ಚಗಳು) 


ತುಮಕೂರು ತಾಲ್ಲೂಕು 
ಜಕಣಚಾರಿ ಭವನ ಕೆ 
20 ಬಂಡವಾಳ ವೆಚ್ಚಗಳು) 


ನಿರ್ಮಿತಿ ಕೇಂದ್ರ. 
ತುಮಕೂರು 


ತಿಪಟೂರು ನಗರದ ಅಮಾನಿಕೆರೆಯನ್ನು ಪುಂದರೀಕರಣಗೊಳಿಸಿ 
ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸುವ ಬಗ್ಗೆ 


ಪಟ್ಟಿಣದ ಬೇಟೆರಾಯಸ್ವಾಮಿ ದೇವಸ್ಥಾನಕ್ಕೆ 
ಸೌಕರ್ಯ ಕಾಮಗಾರಿ. (2019-20 ಬಂಡವಾಳ ವೆಚ್ಚೆಗಳು) 


ನೇ ಲ 


: ಕಾಮಗಾರಯ ಹಿಸರ್ರು 


ತುಮಕೂರು..'ಜಿಲ್ಲ್‌ಬ್ಬ: ಗುಬ್ಬಿ ತಾಲ್ಲೂಕು ಸಿ.ಎ 
ೇರಣ್ಣನ -ಯಡಿ.ಗ್ರಾಮದ ಶ್ರೀ 


೯ ಕಾಮಗಾರಿ. (201 


ನಿರ್ಮಿತಿ ಕೇಂದ್ರ. 
ತುಮಕೂರು 


ನಿರ್ಮಿತ ಕೇಂದ್ರ 
ತುಮಕೂರು 


ನಿರ್ಮಿತಿ ಕೇಂದ್ರ. ಸ; 
ತುಮಕೂರು 


ನಿರ್ಮಿತಿ ಕೇಂದ್ರ. 
ತುಮಕೂರು 


ಇಂಜೀನಿಯರ್‌ 
ಯೋಜನೆ ಮತ್ತು 
ರಸ್ತೆಗಳ ಅಸ್ತಿ 

ನಿರ್ವಹಣಾ 


ಸ್‌ 


"ಮಾನ್ಯ ವಿಧಾನ ಪರಿಷತ್ತು ಸದಸ್ಯರು ಕ್ರ ಶೀ ಕಂತರಾಜ್‌. (ಆಎ೦ಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ. ರವರ ಚಿಕ್ಕೆ ಗುರುತಿನ ಪಕ್ಕಿ 
- ಸಂಖ್ಯೆ: "೨೨೦ಕ್ಕೆ" y 


' ಅನುಬಂಧ-2 


208- 19ನೇ ಸಾಅನಲ್ಲ. ಬಂಡವಾಳ ವೆಚ್ಚ” ಯೋಜನೆ ಅಡಿ ತುಮಕೂರು ಜಲ್ಲೆಯಲ್ಲ ಪ್ರವಾಸೋದ್ಯಮ ಅಭವೃದ್ಧಿಗಾಗಿ 
ಮಂಜೂರಾಗಿರುವ ಕಾಮಗಾರಿಗಳ ಪ್ರಗತಿಯ ವಿವರ 


ಕಾರ್ಯ 


ಇದೂವರೆಗೆ 
ಕ. ಅಂದಾಜು | ನಿರ್ವಾಹಕ ಮಾಡ 
ಸಂ. ಕಾಮಗಾರಿಯ ಹೆಸರು ಮೊತ ನೆಂನೆಯ ಬಡುಗಡೆ ಭೀಕಾಗಿರುವ ಷರಾ 
- ಹೆಸರು ಮಾಡಿರುವ ಬಾಕಿ 
ಅನುದಾನ 
ಅನುದಾನ § 
1 ಇಷ ವ್‌ ಕ್ರ ಇ ಕಹ 50.00 ಕೆ.ಆರ್‌.ಐ.ಡಿ.[25.00 25.00 ದಿನಾಂಕ:28-08-2019 ರಂದು 
.... ಸಾಮಿ ದೇವಸ್ಥಾನದ ಬಳಿ ಮೂಲಭೂತ ಎಲ್‌ - ಕಾಮಗಾರಿಗೆ ' ಜಿಲ್ಲಾಧಿಕಾರಿಗಳು - -|- 
.| ಸೌಲಭ್ಯಗಳ ನಿರ್ಮಾಣ ಬೆಂಗಳೂರು ಆಡಳಿತಾತ್ಮಕ ಅನುಮೋದನೆ 
ನೀಡಿರುತ್ತಾರೆ. ಕಾಮಗಾರಿ ಪ್ರಗತಿಯಲ್ಲಿದೆ 
ಕುಣಿಗಲ್‌ ತಾಲ್ಲೂಕು, ಜೊತ್ತಗೆರೆ ಹೋಬಳಿ 25.00 ಕೆ.ಆರ್‌ .ಐ.ಡ 10.00 ಬದಲಿ ಕಾಮಗಾರಿ ಪ್ರಸ್ತಾವನೆ 
ಮೆಣಸನಹಳ್ಳಿ ಶ್ರೀ ಬೆಟ್ಟದ ರಂಗನಾಥಸ್ವಾಮಿ ಎಲ್‌" ಬಂದಿರುತ್ತದೆ. 
ದೇವಸ್ಥಾನದ ಬಳಿ ಮೂಲಭೂತ ಸೌಲಭ್ಯಗಳ ಬೆಂಗಳೂರು 
ಅಭಿವೃದ್ಧಿ 
ಮಧುಗಿರಿ ತಾಲ್ಲೂಕು, ಕಸಬಾ ಹೋಬಳಿ, 50.00 ಕೆ.ಆರ್‌.ಐ ಸ್‌ ದಿನಾ೦ಕ:12-09-2019 ರಂದು 
ಸಿದ್ದಾಪೂರ ಕುಡೂಶಿ ಶ್ರೀ ವೇಣುಗೋಪಾಲಸ್ವಾಮಿ ಎಲ್‌ ಕಾಮಗಾರಿಗೆ ಜಿಲ್ಲಾಧಿಕಾರಿಗಳು 
ದೇವಸ್ಥಾನದ ಬಳಿ ಶೆಲ್ಪರ್‌ ನಿರ್ಮಾಣ, ಇಂಟರ್‌ ಬೆಂಗಳೂರು ಆಡಳಿತಾತ್ಮಕ ಅನುಮೋದನೆ 
ಲಾಕ್‌ ಹಾಕುವುದು, ಶೌಚಾಲಯ ನಿರ್ಮಿಸುವುದು. ನೀಡಿರುತ್ತಾರೆ. ಕಾಮಗಾರಿ ಪ್ರಗತಿಯಲ್ಲಿದೆ. 
ಮಧುಗಿರಿ ತಾಲ್ಲೂಕು, ಕಸಬಾ ಹೋಬಳಿ, 50.00 ಕೆ.ಆರ್‌.ಐ.ಡಿ.|25.00 25.00 ದಿನಾಂಕ:12-09-2019 ರಂದು 
ಸಿದ್ದಾಪೂರ ಚೋಳೇಶ್ವರ ದೇವಸ್ಥಾನದ ಸುತ್ತ ಶಲ್ಪರ್‌ ಕಾಮಗಾರಿಗೆ ಜಿಲ್ಲಾಧಿಕಾರಿಗಳು 
ಹಾಗೂ ಶೌಚಾಲಯ ನಿರ್ಮಾಣ. ಬೆಂಗಳೂರು ಆಡಳಿತಾತ್ಮಕ ಅನುಮೋದನೆ 
ನೀಡಿರುತ್ತಾರೆ. ಕಾಮಗಾರಿ ಪ್ರಗತ್ತಿಯಲ್ಲಿದೆ. 
ಮಧುಗಿರಿ ತಾ ಕಸಬಾ ಹೋಬಳಿ, ಕಂಬತ್ತನಹಳ್ಳಿ ಕೆ.ಆರ್‌.ಐ.ಡಿ.|25.00 25.00 ದಿನಾಂಕ:12-09-2019 ರಂದು 
ಶೀ ಲಕ್ಷ್ಮೀ ದೇವಸ್ಥಾನದ ಬಳಿ ಶೆಲ್ಫರ್‌ ನಿರ್ಮಾಣ. ಎಲ್‌ ಕಾಮಗಾರಿಗೆ ಜಿಲ್ಲಾಧಿಕಾರಿಗಳು 
ಇಂಟರ್‌ ಲಾಕ್‌ ಹಾಕುವುದು, ಶೌಚಾಲಯ ಬೆಂಗಳೂರು ಆಡಳಿತಾತ್ಮಕ ಅನುಮೋದನೆ 
ನಿರ್ಮಾಣ. ನೀಡಿರುತ್ತಾರೆ. ಕಾಮಗಾರಿ ಪ್ರಗತಿಯಲ್ಲಿದೆ. 
ಗುಪ್ಧ ತಾಮ್ಲಾಪ, ಚೇಳೂರು ಹಗ ಮಾದಾಪಾಕ 3ರ ಕರ್‌ ಇಾವಾಗಾರಿ ಪೂರ್ಣಗೊಂಡಿದೆ. 


ಗ್ರಾಮದ ಶ್ರೀ ಮಣ್ಣಮ್ಮದೇವಿ ದೇವಸ್ಥಾನದ ಬಳಿ 
ಪ್ರವಾಸಿ ಸೌಲಭ್ಯ ಅಭಿವೃ ೈದ್ಧಿ. 


[ 


- ಹತ್ತಿರ ಸ್ನಾನಗೃಹ, > 


ಹೋ॥ ಹೊನ್ನಾವ್ಯ್‌ 
ಪ್ರದೇಶದ ಸಾಲುಮರದ ತಿಮ್ಮಕ್ಕ. 


ನದಲ್ಲಿ ಮೂಲಭೂತ ಸೌಕರ್ಯಗಲ್ಲ 


ರ್ಮಿಸುವುದು, ಕೋಟೆಯ 
ಳಿ ನೂತನ ಬಾಗಿಲು ನಿರ್ಮಿಸುವ 


Page 2 


(ರೂ.ಲಕ್ಷಗಳಲ್ಲಿ) 


ಕಾರ್ಯ ' 
ಅಂದಾಜು | ನಿರ್ವಾಹಕ 
ಮಗಾರಿಯ ಹೆಸರು 
ಕಾಮಗಾ! ಮೊತ್ತ ಸಂಸ್ಥೆಯ 
ಹೆಸರು 
“ಹಷನೂರು ಜಲ್ಲೆ `ಗಾರ್ಕಗರ ಷೋಕಿ 300 ಲಾಲಾ 


-..]ದೇವಿರಾಯದುರ್ಗ ಗ್ರಾಮದ ಶ್ರೀ ಭೆ 
ನರಸಿಂಹಸ್ವಾಮಿ ದೇವಸ್ಥಾನದ ''ಹಿಂಜ 
ಮಯೂರ ಮೇಘಧೂತ ಕಟ್ಟಡ ನವೀಕರಣ, ದುರಸ್ತಿ 
ಮತ್ತು ಫೆನ್ನಿಂಗ್‌ (ಸನಂ 8 ರಲ್ಲಿರುವ ಕಟ್ಟಡ) 


ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ 
'|ಒಳಪಟ್ಟಿರುವ' ಬೈಲಾಂಜನೇಯ ದೇವಸ್ಥಾನ ಬಳಿ 
ಮಹಿಳಾ ಮತ್ತು ಪುರುಷರ ಪ್ರತ್ಯೇಕ ಶೌಚಾಲಯ 
ಮತ್ತು ಸ್ಥಾನದ ಗೃಹ ನಿರ್ಮಾಣ ಕಾಮಗಾರಿ 


ಕೆ.ಆರ್‌.ಐ.ಡ.|25.00 25.00 ನಿವೇಶನವನ್ನು ಇಲಾಖೆಯ ಹೆಸರಿಗೆ 
ಏಲ್‌ ಹಸ್ತಾಂತರಿಸುವ ಕಾರ್ಯ ಪ್ರಗತಿಯಲ್ಲಿದೆ. 


ತುಮಕೂರು ಜಿಲ್ಲೆ, ಗುಬ್ಬಿ ತಾಲ್ಲೂಕು, ಹಾಗಲವಾಡಿ 
ಹೋ॥ ಹೊನ್ನಾವಳ್ಳಿ ಗ್ರಾಮದ ಅರಣ್ಯ ಪ್ರದೇಶದ 
ಸಾಲುಮರದ ಶಿಮ್ಮಕ್ಕ ಸಸ್ಕೋದ್ಯಾನವನದಲ್ಲಿ 
ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ (ಹೆಚ್ಚುವರಿ). 


ಬದಲಿ ಕಾಮಗಾರಿ ಪ್ರಸ್ತಾವನೆ 
ಪರಿಶೀಲನೆಯಲ್ಲಿದೆ. '' 


ತುಮಕೂರು ಜಿಲ್ಲೆ, ಶಿರಾ ತಾಲ್ಲೂಕು ಕೋಡಿವೀರಪ್ಪ 
ದೇವಸ್ಥಾನ ಗಂಡಿಹಳ್ಳಿ ಮಠ ಬಳಿ ಯಾತ್ರಿನಿವಾಸ 
ನಿರ್ಮಾಣ ಹಾಗೂ ಮೂಲಭೂತ ಸೌಕರ್ಯ 
ಅಭಿವೃದ್ಧಿ ಕಾಮಗಾರಿ. 


ಅನುಷ್ಠಾನ ಸಂಸ್ಥೆಯಿಂದ ಕಾಮಗಾರಿಯ 
ಅಂಬಾಜು ಪಟ್ಟಿ ನಿರೀಕ್ಷಿಸಲಾಗಿದೆ. 


ತುಮಳೂರು ಜಲ್ಲೆ `ತುರುವೆಣೆಕ ಕ್ಷತ್ರ 
ಇಐತಿಹಾಸ ಪ್ರಸಿದ್ಧ ಪ್ರವಾಸಿ ಸ್ಥಳಗಳಿದ್ದು, 
ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕಾಮಗಾರಿ. 


ಅನುಷ್ಠಾನ ಸಂಸ್ಥೆಯಿಂದ ಕಾಮಗಾರಿಯ 
ಅಂದಾಜು ಪಟ್ಟಿ ನಿರೀಕ್ಷಿಸಲಾಗಿದೆ. 


ತುಮಹಾರು ಸಕ್ಸ ವಧು ಇವನ ಸವಾ 
-|ಹೊಬಳಿ ತುಂಗೋಟಿ ಗ್ರಾಮದ ಶ್ರೀ ಕೋಟೆ ಕಲ್ಲಪ್ಪ 
ಬೆಟ್ಟಿ ಹತ್ತಿರ ಯಾತ್ರಿ ನಿವಾಸ ಕಾಮಗಾರಿ 


ಅನುಷ್ಠಾನ : ಸಂಸ್ಥೆಯಿಂದ ಕಾಮಗಾರಿಯ 
ಅಂದಾಜು ಪಟ್ಟಿ ನಿರೀಕ್ಷಿಸಲಾಗಿದೆ." 


ಮಕೂರು ಇನ ಇಷ್ಟು ಮೊತ್ತ 


